ಕರ್ನಾಟಿಕ ವಿಧಾನ ಪರಿಷತ್‌ 


ಬಸವರಾಜ ಶಿವಲಿಂಗಪ್ಪ “ 


ಹೊರಟ್ಟಿ (ಶಿಕ್ಷಕರ ಕೇತು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ ' 250 
ಸದಸ್ಯರ ಪಸಲು : ಶ್ರೀ 
se 

ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಅ) ಹುಬ್ಬಳಿ ಧಾರವಾಡ 
ಮಹಾನಗರಪಾಲಿಕೆಯ ವ್ಯಾಪ್ಲಿಯ 
ಉಣಕಲ್ಲ ಗ್ರಾಮದ ರಿ.ಸ ನಂ 53 ಅಸಿಟಿ 
ಸರ್ವೆ ನಂ.3121 ಕೇತ್ರ 438 ಎಕರೆ 
ಜಮೀನನ ಆಸ್ಲಿ ಪ್ರಕಟಣಾ ಪತ್ರಿಕೆಯಲ್ಲಿ 
`ಅತಿಕಶಮಣವಾಗಿರುವುದು : ಸರ್ಕಾರದ 

ಗಮನಕ್ಕೆ ಬಂದಿದೆಯೇ; ಬಂದಿದ್ದರೆ 

ಇಲ್ಲಿಯವರೆವಿಗೂ ಕಮಕೈಗೊಳ್ಳದಿರಲು 
ಕಾರಣವೇನು; ರಿ.ಸಸಂ.53/ಅ, ಸಿಟಿ 
ಸರ್ವೆ ನ೦3121 ಇದ್ದದ್ದನ್ನು ಸಿಟಿ ಸರ್ವೆ 
ನಂ 3116 ಹಾಗೂ ಕ್ಲೇತ್ರವನ್ನು ಆಸ್ತಿ 
ಪ್ರಕಟಣಾ ಪತ್ರದಲ್ಲಿ ಬದಲಾವಣೆ 
ಮಾಡಿದ್ದು ನಿಜವೆ; . ನಿಜವಿದ್ಧರೆ 


ನೀಡುವುದು) 


ಕಾರಣವೇನು; (ಸಂಪೂರ್ಣ ಮಾಹಿತಿ। ಇದ 


22.09.2020 


ನಗರಾಭಿವೃದ್ಧಿ ಸಚಿವರು 


ಉಣಕಲ್ಲ ಗ್ರಾಮದ ರಿಸನಂ.53 ಅ ಸಿಟಿ ಸರ್ಮೇ 
ವಂ. 3121 ಕ್ನೇತ್ರ 438 ಎಕರೆ ಜಮೀನು 
ಅತಿಕ್ರಮಣ ಶುರಿತು ಹುಬ್ಬಳ್ಳಿ-ಧಾರವಾಡ 
ಮಹಾನಗರಪಾಲಿಕೆಯಿಂದ ದಿ:03.08.2020 
ರಂದು: ಉಪ ನಿರ್ದೇಶಕರು, ಭೂದಾಖಲೆಗಳು 
ಧಾರವಾಡ ಇವರಿಗೆ ಪತ್ರ ಬರೆದು ಸದರಿ 
ಆಸ್ತಿಯನ್ನು ಹದ್ದುಬಸ್ತು ಅಳತೆ ಮಾಡಿ ಗುರುತಿಸಿ 
ಕೊಡಲು ತಿಳಿಸಲಾಗಿದ್ದು, ಈ ಕಾರ್ಯವು 
ಪ್ರಗತಿಯಲ್ಲಿರುತ್ತದೆ. ಸರ್ವೆ ಕಾರ್ಯ 
ಪೂಣ£ಣಗೊಂ೦ಡ ನಂತರ ಅತಿಕ್ರಮಣ 
ಹೊಂದಿರುವುದು ಕಂಡು ಬಂದಲ್ಲಿ 
ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. 

ರಿ.ಸ.ನಂ೦.53/ಅ, ಸಿಟಿ ಸರ್ವೇ ನಂ. 3121 
ಓದನ್ನು ಸಿಟಿ ಸರೇ ನಂ. 3116 ಹಾಗೂ 
ಕ್ಷೇತ್ರವನ್ನು ಆಸ್ತಿ ಪ್ರಕಟಣಾ ಪತ್ರದಲ್ಲಿ ಸಿಟಿ 
ಸರ್ವೆ ಕಛೇರಿ ಹುಬಳ್ಳಿ ಇವರಲ್ಲಿ. ಬದಲಾವಣೆ 
ಆಗಿರುತ್ತದೆ ಆದರೆ ಹುಬ್ಮಳ್ಳಿ-ಧಾರವಾಡ 
ಮಹಾನಗರಪಾಲಿಕೆಯಿಂದ ಯಾವುದೇ 
ಬದಲಾವಣೆ ಆಗಿರುವುದಿಲ್ಲ. 


ಜಮೀನು ಅತಿಕ್ರಮಣ ಮಾಡಿದ 
ಪ್ರುಕರಣಕೆ ಸಂಬಂಧಿಸಿದಂತೆ ಅದರಲ್ಲಿ 
ಶಾಮೀಲಾದ ಅಧಿಕಾರಿಗಳು ಯಾರು 
ಯಾರು, ಅವರ ಹೆಸರು ಮತ್ತು ಹುದ್ದೆ 
ವಿವರ, ಅವರ ಮೇಲೆ ಸರ್ಕಾರ ಏನು ಕಮ 
ಕೈಗೊಂಡಿದೆ; ಅಂತಹ ಅದಿಕಾರಿಗಳ 
ಮೇಲೆ ಕಮ ಕೈಗೊಳ್ಳುವಲ್ಲಿ ವಿಳಂಬ 
ಧೋರಣೆ ತೋರಿ ಸರ್ಕಾರ ಭೂಗಳ್ಳರಿಗೆ 
ಸಹಾಯ ಮಾಡುತಿರುವುದು ವಿಜವೇ; 
ಈಗಾಲಾದರೂ ಸರ್ಕಾರ ಈ ಬಗ್ಗೆ ಗಮನ 
ಹರಿಸಿ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ 
ಶಿಸ್ತು ಕಮ ಜರುಗಿಸುವುದೇ; 


ಜಂಟಿ ನಿರ್ದೇಶಕರ ಕಛೇರಿ ದಹ್ತಿಣ ವಲಯ 
ಕೆ. ಆರ್‌ ವೃತ್ತ, ಭೂಮಾಪನ ಇಲಾಖೆ, 
ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಸಿಟಿಎಎಸ್‌ತಾ೦(1)16/2020- 21 ದಿ: 
24.08.2020ರ ಪ್ರಕಾರ ಸದರಿ ಪ್ರಕರಣ ಕುರಿತು 
ತನಿಖೆ ನಡೆಯುತ್ತಿದ್ದು, ತನಿಖಾ ವರದಿ: ಬಂದ 
ನಂತರ ಅದರಲ್ಲಿ ಶಾಮೀಲಾದ ಅಧಿಕಾರಿಗಳ 
ವಿರುದ್ಧ ಶಿಸ್ತು ಕ್ರಮ ವಹಿಸಲಾಗುವುದು. 


ಸದರಿ ಜಮೀನನ್ನು ಮಹಾನಗರಪಾಲಿಕ| ಸದರಿ ಜಮೀನನ್ನು ಮಹಾನಗರ ಪಾಲಿಕೆಯು) . 


ಇ) 

| "| ಸ್ವಾಧೀನಪಡಿಸಿಕೊಂಡಿದೆಯೇ; ಮಾನ್ಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, 

"  1.ಸ್ವಾಧೀನಪಡಿಸಿಕೊಂಡಿದ್ದರೆ' '' ಅದರ| ಧಾರವಾಡ ಇವರ ಆದೇಶ ನಲ. ೦೧, 
ಆದೇಶ ಸಂಖ್ಯೆ: ಮತ್ತು: ದಿನಾಂಕ| 342 ದಿನಾಂಕ: 03-05-1968, ರ ಪ್ರಕಾಥ 4% 
ಒದಗಿಸುವುದು ಇಲ್ಲದಿದ್ದರೆ ಸರ್ಕಾರ! ಭೂಸ್ಮಾಧೀನಪಡಿಸಿ "..: ಕೊಂಡಿರುತ್ತದ p 

|_| ತಕ್ಷಣ ಕ್ರಮ ಕೈಗೂಳ್ಳುವುದೇ? ಖಿ | 

ಕಡತ ಸಂಖ್ಯೆ: ನಅಇ 39 ಎಹೆಚ್‌ಡಿ 2020(%) \ ಸ್‌ 


೨ ಬಿ:ವಿಸ ಬಸವರಾಜ) 7. 


£-ನೆಗರಾಭಿವೃದ್ಧಿ ಸಚಿವರು 


